ತರ್ನ್ವಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


1339 


ಸದಸ್ಯರ ಹೆಸರು 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕೇತ್ರು) 


ಉತ್ತರಿಸಬೇಕಾದ ದಿನಾಂಕ 


15.03.2021. 


ಉತ್ತರಿಸುವ ಸಚಿವರು 


ಮಾನ್ಯ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


ಪ್ರಶ್ನೆ 


ಉತ್ತರ 


ಹಾವೇರ. 


ಜಿಲ್ಲೆಯ ಹಾನಗಲ್‌ 
ತಾಲ್ಲೂಕಿನ ಕಾಡಶೆಟ್ಟಿಹಳ್ಳಿ ಗ್ರಾಮವು, 
ನಾದಬ್ರಹ್ಮ, ಅಂಧ ಅನಾಥರ ಬೆಳಕಾದ 
ಗಾನಯೋಗಿ ಪಂಡಿತ ಪಂಚಾಕ್ಷರಿ 
ಗವಾಯಿಗಳವರ ಹುಟ್ಟೂರು ಎಂಬ 
ಬಿಷಯ ಸರ್ಕಾರದ 
ಬಲದಿದೆಯೆಣ; 


ಗಮಕ್ಕೆ : 


ಹೌದು. 


ಅ) 


ಪಂಡಿತೆ ಪಂಚಾಕ್ಷರ ಗವಾಯಿಗಳರವರ 
ಗೌರವಾರ್ಥ, ಹಾವೇರಿ ಜಿಲ್ಲೆಯ 


ಪ್ರಾಧಿಕಾರ : ರಚನೆ ಮಾಡುವ 
ಪ್ರಸ್ತಾವನೆಯು ಸರ್ಕಾರ ಮುಂದಿದೆಯೇ; 


| ಹಾನಗಲ್‌, ತಾಲ್ಲೂಕಿನ ಕಾಡಶೆಟ್ಟಿ 
ಗ್ರಾಮವನ್ನು ಕೇಂದ್ರವನ್ನಾಗಿಸಿಕೊಂಡು, 


ಪಂಡಿತ ಪಂಚಾಕ್ಷರಿ ಗವಾಯಿಗಳರವರ ಗೌರವಾರ್ಥ, ಹಾವೇರಿ 
ಜಿಲ್ಲೆಯ ಹಾನಗಲ್‌ ತಾಲ್ಲೂಕಿನ ಕಾಡಶೆಟ್ಟಿ ಗ್ರಾಮವನ್ನು 
ಕೇಂ೦ದ್ರವನ್ನಾಗಿಸಿಕೊಂಡು ಪ್ರಾಧಿಕಾರ ರಚನೆ ಕುರಿತು ಸರ್ಕಾರದ 
ಪರಿಶೀಲನೆಯಲ್ಲಿರುತದೆ. 


ಇ) 


ಪ್ರಾಧಿಕಾರ ರಚನೆ ಮಾಡಲು ಸರ್ಕಾರಕ್ಕೆ 


ಬೇಕಾಗುವ ಕಾಲಾವಕಾಶವೆಷ್ಟು: ಹಾಗೂ | 


ಪ್ರಾಧಿಕಾರದ ರಚನೆ ಹಾಗೂ ಅನುದಾನ ಒದಗಿಸುವ ಕುರಿತಂತೆ, | 
ನಿಯಮಾನುಸಾರ ಆರ್ಥಿಕ ಪರಿಣಾಮಗಳು ಸೇರಿದಂತೆ 


-ಪ್ರಾಧಿಕಾರಕೆ-ಸರ್ಕಾರವುಮಿೀಸಲಿಡುವ 
ಅನುದಾನವೆಷ್ಟು; 


ಪ್ರಾಧಿಕಾರದ -ಅಂಗರಚನಹಾಗೂ--ರೂಪುಕೇಷೆಗಳಸ್ನು 
ತಯಾರಿಸುವ ಬಗ್ಗೆ ವಿವಿಧ ಇಲಾಖೆಗಳೊಂದಿಗೆ ಸಮಾಲೋಚನೆ 
ಮಾಡಬೆಣಾಗಿರುವುದರಿ೦ದ, “ಸದರಿ ಪ್ರಸ್ತಾವನೆಯು 
ಪರಿಶೀಲಸೆಯಲ್ಲಿರುತ್ತದೆ. ' 


ಸಂಖ್ಯೆ: ಕಸಂವಾ 18 ಕಸನಿ ಆಕ 2021. 


( A) ಘ್‌ 


(ಅರವಿಂದ ಲಂಬಾ್‌ವಳು 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


